ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರು 


ಕರ್ನಾಟಕ ವಿಧಾನ ಪರಿಷತ್ತು 


: ಶ್ರೀ ಎಂ. ಎ ಗೋಪಾಲಸ್ವಾಮಿ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1024 
ಉತ್ತರಿಸಬೇಕಾದ ದಿನಾಂಕ : 29.09.2020 
ಕ್ರಸಂ. ಪ್ರಶ್ನೆ _ ಉತ್ತರ 
ಅ) |ರಾಜ್ಯ ಸರ್ಕಾರವು 'ಹಾಲು'ನಲ್ಲ. 
ಉತ್ಪಾದಕರ ಸಹಕಾರ ಸಂಘಗಳ | ದರೆ, ಸರ್ಕಾರದ ಆದೇಶ ಸಂಖ್ಯೆ: ಸಿಒ 209 ಸಿಎಲ್‌ಎಸ್‌ 2020 ದಿ:22- 
ಮೂಲಕ ಸಂಘದ ಸದಸ್ಯರಿಗೆ 07-2020 ರೀತ್ಯಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ/ಜಿಲ್ಲಾ ಸಹಕಾರ | 
ಸಾಲ ನೀಡುವ ಯೋಜನೆಯನ್ನು | ಕ್ಞಾಂದ್ರ, ಬ್ಯಾಂಕ್‌ ನಿ. ಇದರ ಮೂಲಕ ಹೈನುಗಾರಿಕೆ ಮತ್ತು ಮೀನುಗಾರಿಕೆಗೆ 
ಜಾರಿಗೊಳಿಸಿದೆಯೇ; - | ದುಡಿಯುವ ಬಂಡವಾಳ . ಉದ್ದೇಶಕ್ಕಾಗಿ: ಕಿಸಾನ್‌ ಕ್ರೆಡಿಟ್‌ ಕಾರ್ಡ್‌ ಮೂಲಕ 
ಜಾರಿಗೊಳಿಸಿದ್ದಲ್ಲಿ, ಈ | ಸಾಲ ವಿತರಿಸುವ ಯೋಜನೆ ಜಾರಿಗೊಳಿಸಲಾಗಿದೆ. 
ಯೋಜನೆಯು ' ಯಾವ| ಸದರಿ ಯೋಜನೆಯನ್ನು ಅನುಷ್ಠಾನಗೊಳಿಸಲು ಈ ಕೆಳಕಂಡ 
| ದಿನಾಂಕದಿಂದ ಜಾರಿಗೆ ಬಂದಿದೆ: ಮಾನದಂಡಗಳನ್ನು ರೂಪಿಸಲಾಗಿದೆ. ' 
ಮತ್ತು ಇದಕ್ಕೆ ರೂಪಿಸಿರುವ| 1 ಸಾಲ ಪಡೆಯುವ ರೈತರು ಹಾಲು ಉತ್ಪಾದಕ ಸಹಕಾರ ಸಂಘಗಳಿಗೆ 
ಮಾನದಂಡಗಳೇನು: (ಆದೇಶಗಳ ಕಡ್ಡಾಯವಾಗಿ ಹಾಲು ಪೂರೈಕೆ ಮಾಡುತ್ತಿದ್ದು, ಸಾಲದ ಅರ್ಜಿಯನ್ನು 
ಸಹಿತ ಸಂಪೂರ್ಣ ವಿವರ ಹಾಲು ಉತ್ಪಾದಕ ಸಹಕಾರ ಸಂಘಗಳು ಸಂಬಂಧಿಸಿದ ಪ್ರಾಥಮಿಕ ಕೃಷಿ 
ನೀಡುವುದು) ಪತ್ತಿನ ಸಹಕಾರ ಸಂಘ ಅಥವಾ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್‌ ನಿ... 
ಇದಕ್ಕೆ ಸಲ್ಲಿಸತಕ್ಕದ್ದು, ಜಿಲ್ಲಾ ಬ್ಯಾಂಕುಗಳು ಅರ್ಹ ರೈತರಿಗೆ ಸಾಲ 
ವಿತರಿಸತಕ್ಕದ್ದು. 

2. ಈ ಯೋಜನೆಯು ಒಬ್ಬ ಫಲಾನುಭವಿಗೆ ಗರಿಷ್ಟ ರೂ. 2.00 
ಲಕ್ಷಗಳವರೆಗೆ ಸಾಲ ನೀಡಲು ಅನ್ವಯವಾಗುತ್ತದೆ. ಹಾಗೂ ಒಂದು 
ಕುಟುಂಬಕ್ಕೆ ಬೆಳೆ ಸಾಲ ಮತ್ತು ಪಶುಸಂಗೋಪನೆ ಸಾಲ ಸೇರಿ ಒಟ್ಟು 
ರೂ. 3.00 ಲಕ್ಷ ಮೀರುವಂತಿಲ್ಲ. 

3. ಸರ್ಕಾರಿ/ಸಹಕಾರಿ ಸ್ಥಾಮ್ಯದ ಸಂಸ್ಥೆಗಳಲ್ಲಿ ನೌಕರನಾಗಿದ್ದು, ಮಾಸಿಕ 
ರೂ. 20000/-ಗಳ ವೇತನ/ಪಿಂಚಣಿ ಪಡೆಯುತ್ತಿರುವ ಅಥವಾ ಕಳೆದ" 
3 ವರ್ಷಗಳಲ್ಲಿ ಆದಾಯ ತೆರಿಗೆ ಪಾವತಿಸಿದ್ದರೆ ಅಂತಹ ರೈತರಿಗೆ 
ರಾಜ್ಯ ಸರ್ಕಾರದ ಬಡ್ಡಿ ಪ್ರೋತ್ಸಾಹಧನ ದೊರೆಯುವುದಿಲ್ಲ. 

4. ಈ ಸಾಲವು ಗರಿಷ್ಟ ಒಂದು ವರ್ಷದ ಅವಧಿ ಹೊಂದಿರುತ್ತದೆ. 

' ಆ [18 ಯೋಜನೆಯಡಿ "ಹಾಸನ ಈ ಯೋಜನೆಯೆಡ ಹಾಸನ ಜಿಲ್ಲೆಯಲ್ಲಿ ಹೈನುಗಾರಿಕೆ ಉದ್ದೇಶಕ್ಕಾಗಿ "ಜಿಲ್ಲಾ 


ಜಿಲ್ಲೆಯಲ್ಲಿ ಎಷ್ಟು ಜನರಿಗೆ ಎಷ್ಟು 


ಮೊತ್ತವನ್ನು ಇಲ್ಲಿಯವರೆಗೆ 
ಸಾಲವಾಗಿ ನೀಡಲಾಗಿದೆ; 
(ಫಲಾನುಭವಿ ` ಹೆಸರು ಮತ್ತು 
ಸಂಘದ 


ವಿವರಗಳೊಂದಿಗೆ 


ಸಹಕಾರ ಕೆಂದ್ರ ಬ್ಯಾಂಕ್‌ ನಿ. ಹಾಸನ ಇದರ ಮೂಲಕ 18819 
ಫಲಾನುಭವಿಗಳಿಗೆ ರೂ.18.82 ಕೋಟಿಗಳ ಸಾಲ ವಿತರಿಸಿರುತ್ತಾರೆ. ಸಂಘವಾರು, 
ಫಲಾನುಭವಿವಾರು ಮತ್ತು ತಾಲ್ಲೂಕುವಾರು ಮಾಹಿತಿಯನ್ನು ಸಿಡಿ ರೂಪದಲ್ಲಿ 
ಅನುಬಂಧ ದಲ್ಲಿ ನೀಡಲಾಗಿದೆ. 


115 (1024) 


[ತಾಲ್ಲೂಕುವಾರು ಮಾಹಿತಿ - 
ನೀಡುವುದು) ' 
ಇ) ಹಾಲು `` ಉತ್ಪಾದಕರ ಸಹಕಾರ ಇಲ್ಲ. 
ಸಂಘಗಳಲ್ಲಿ ಸದಸ್ಯರಿಗೆ ಸಾಲ | y 
ಹಾಸನ ಜಿಲ್ಲೆಯ ಹಾಲು .ಉತ್ಪಾದಕರ ಸಹಕಾರ ಸಂಘಗಳಲ್ಲಿ 42,359 


ವಿತರಣೆ ಮಾಡುವಾಗ ಸರ್ಕಾರದ. 


ಮಾರ್ಗಸೂಚಿಗಳನ್ನು 
ಮಾಡದೆ ತಾರತಮ್ಯ 
ಅನುಸರಿಸುತ್ತಿರುವುದರಿಂದ 
ಸದಸ್ಯರಿಗೆ 
ತೊಂದರೆಯಾಗುತಿರುವುದು 
ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಬಂದಿದ್ದಲ್ಲಿ, ಹಾಸನ 
ಜಿಲ್ಲೆಯಲ್ಲಿ ಇಂತಹ. ಎಷ್ಟು 
ಪ್ರಕರಣಗಳು ಬೆಳಕಿಗೆ ಬಂದಿವೆ; 
ಇಂತಹ ಪ್ರಕರಣಗಳಲ್ಲಿ 
ಭಾಗಿಯಾಗಿರುವವರ ವಿರುದ್ಧ 
ಯಾವ. | 
ಕೈಗೊಳ್ಳಲಾಗಿದೆ? (ಪ್ರಕರಣವಾರು 
ಮಾಹಿತಿ ನೀಡುವುದು) 


ಪಾಲನೆ 
ನೀತಿ 


ಕ್ರಮಗಳನ್ನು |. 


ಸದಸ್ಯರು ಹಾಲು ಪೂರೈಸುತ್ತಿದ್ದು, ಈ ಪೈಕಿ 25,180 ರೈತರ ಅರ್ಜಿಗಳನ್ನು | 


ಹಾಲು ಉತ್ಪಾದಕ ಸಹಕಾರ ಸಂಘಗಳು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ 
ಸಂಘ/ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್‌ಗೆ ಸಲ್ಲಿಸಿದ್ದು, ಜಿಲ್ಲಾ ಸಹಕಾರ ಕೆಂದ್ರ 
ಬ್ಯಾಂಕ್‌ ನಿ. ಹಾಸನ, ಈ 'ಬ್ಯಾಂಕಿನಿಂದ 18819 ಅರ್ಜಿಗಳಿಗೆ ಸಾಲ ಮಂಜೂರು 
ಮಾಡಲಾಗಿದೆ. 2900 ರೈತರ ಅರ್ಜಿಗಳಿಗೆ ಸಂಬಂಧಿಸಿದಂತೆ ಅರ್ಜಿದಾರರು, 
ವೇತನದಾರ/ಪಿಂಚಣಿದಾರ/ಆದಾಯ ತೆರಿಗೆದಾರರಾಗಿರುವುದರಿಂದ ಬ್ಯಾಂಕಿನ 
ಹಂತದಲ್ಲಿ ತಿರಸ್ಕರಿಸಲಾಗಿದೆ. ಉಳಿದ 3461 ರೈತರ ಅರ್ಜಿಗಳಲ್ಲಿ ಆಧಾರ್‌ 
ಕಾರ್ಡ್‌, ರೇಷನ್‌ ಕಾರ್ಡ್‌ ಮತ್ತು ಆರ್‌ಟಿಸಿಯಂತಹ ದಾಖಲೆಗಳನ್ನು ಸಲ್ಲಿಸದೇ 
ಇರುವುದರಿಂದ ಅಗತ್ಯ ದಾಖಲೆ ಸಲ್ಲಿಸಲು ರೈತರಿಗೆ ತಿಳಿಸಲಾಗಿದೆ. 


ಸಂಖ್ಯೆ: ಸಿಒ 362 ಸಿಎಲ್‌ ಎಸ್‌ 2020 


PS 
(ಎಸ್‌.ಟಿ. ಸೋಮಶೇಖರ್‌) 
ಸಹಕಾರ ಸಚಿವರು 


